ಕರ್ನಾಟಕ ವಿಧಾನ ಪರಿಷತ್ತು 


ಅರ್ಹ ಮೀನುಗಾರರಿಗೆ ವಸತಿ 
ಯೋಜನೆಯನ್ನು ರೂಪಿಸಿದೆಯೇ; 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2496 

2೫ ಸದಸ್ಯರ ಹೆಸರು : ಶ್ರೀ ಬಿ.ಜಿ.ಪಾಟೀಲ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 

3) ಉತ್ತರಿಸಬೇಕಾದ ದಿನಾಂಕ : 23-03-2022 

4) ಉತ್ತರಿಸಬೇಕಾದ ಸಚಿವರು : ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ 

ಸಚಿವರು 
ಪ್ರಶ್ನೆ ಉತ್ತರ 

ಅ) | ಸರ್ಕಾರವು ಕಲಬುರಗಿ ಮತ್ತು ಹೌದು. ರಾಜ್ಯದ ನಿರ್ವಸತಿ ಮೀನುಗಾರರಿಗೆ ವಸತಿ 
ಯಾದಗಿರಿ ಜಿಲ್ಲೆಗಳಲ್ಲಿ | ಸೌಲಭ್ಯ ಕಲ್ಪಿಸುವ ನಿಟ್ಟೆನಲ್ಲಿ ಮತ್ತ್ಯಾಶ್ರಯ 
ಮೀನುಗಾರಿಕೆ ಇಲಾಖೆಯಿಂದ | ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ, ವಿವರಗಳನ್ನು 


ಅನುಬಂಧ-1 ರಲ್ಲಿ ನೀಡಲಾಗಿದೆ. 


ಕಳೆದ 2 ವರ್ಷಗಳಲ್ಲಿ ಹಂಚಿಕೆ 
ಮಾಡಲಾಗಿರುವ ಮನೆಗಳ ಸಂಖ್ಯೆ 
ಎಷ್ಟು? (ವಿವರ ನೀಡುವುದು) 


(ವಿವರ ನೀಡುವುದು) 
¥ ಯ್‌ 
ಆ) | ರೂಪಿಸಿದ್ದಲ್ಲಿ ಕಳೆದ 2 ವರ್ಷ] ಕಳೆದ 2 ವರ್ಷಗಳಲ್ಲಿ ಈ ಯೋಜನೆಗೆ” ಕಲಬುರಗಿ 
ಗಳಲ್ಲಿ ಈ ಯೋಜನೆಗೆ ಸರ್ಕಾರ | ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿರುವ 
ಬಿಡುಗಡೆ ಮಾಡಲಾಗಿರುವ | ಅನುದಾನದ ವಿವರ ಕೆಳಕಂಡಂತಿದೆ:- 
ಅನುದಾನ ಎಷ್ಟು: | 
(ವಿವರ ನೀಡುವುದು) ಜಿಲ್ಲೆ ಅನುದಾನ (ಲಕ್ಷಗಳಲ್ಲಿ) 
ಕಲಬುರಗಿ 7.58 
ಯಾದಗಿರಿ ್ಣ 
ಇ) | ಈ ಮೇಲ್ಕಂಡ ಯೋಜನೆಯಲ್ಲಿ ರಾಜ್ಯದಲ್ಲಿ ಕಳೆದ 2 ವರ್ಷಗಳಲ್ಲಿ ಮೀನುಗಾರಿಕೆ 


ಇಲಾಖೆಯಿಂದ ಹೊಸದಾಗಿ ಮನೆಗಳನ್ನು ಮಂಜೂರು 


ಮಾಡಿರುವುದಿಲ್ಲ. ಆದರೆ 2014-15ನೇ ಸಾಲಿನಿಂದ 2017- | 


18ನೇ ಸಾಲಿನವರೆಗೆ ಮಂಜೂರಾಗಿ ಪ್ರಾರಂಭವಾಗದ 
ಮತ್ತು ಅನುಮೋದನೆಯಾಗಿ ಪ್ರಾರಂಭವಾಗದ 2581 
ಮನೆಗಳನ್ನು 2018-19 ನೇ ಸಾಲಿಗೆ ಮರುಹಂಚಿಕೆ ಮಾಡಿ 
ಆದೇಶ ಹೊರಡಿಸಲಾಗಿದೆ. 2018-19ನೇ ಸಾಲಿನಲ್ಲಿ 


ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಹಂಚಿಕ. 


ಯಾಗಿರುವ ಮನೆಗಳ ವಿವರಗಳು ಈ ಕೆಳಕಂಡತಿವೆ:- 


[ ಜಿಲ್ವೆ J ಮನೆಗಳ ಸಂಖ್ಯೆ 
ಕಲಬುರಗಿ | 90 
ಯಾದಗಿರಿ | 40 

| ೫ 


ಸಂಖ್ಯೆ: ಪಸಂಮೀ ಇ-105 ಮೀಇಯೋ 2022 


ಒಳನಾಡು ಜಲಸಾರಿಗೆ ಸಜಿವರು 


[pee 


ಮಾನ್ಯ ವಿಧಾನ ಪರಿಷತಿ ನ ಸದಸ 
My) ್ರಿ ರಾದ ಶ್ರೀ ಬಿ.ಜಿ. ಪಾಟೀಲ್‌ 
ಸಂಸ್ಥೆಗಳ ಕ್ಷೇತ್ರ) ರವರ ಚುಕ್ಕೆ ಗುರುತಿಲ್ಲದ ಪ್ರಶ ಹ ಗ 
ಅನುಬಂಧೆ-1 j 


ಮತ್ಸ್ಯಾಶ್ರಯ ಯೋಜನೆಯನ್ನು ಅನುಷ್ಟಾನಗೊಳಿಸಲು ಅನುಸರಿಸುತ್ತಿರುವ ಮಾನದಂಡಗಳು ಈ ಕೆಳಗಿನಂತಿರುತ್ತವೆ. 


. ») ಫಲಾನುಭವಿಯು ಹುಟ್ಟು/ವೃತ್ತಿಯಲ್ಲಿ ಮೀನುಗಾರನಾಗಿರಬೇಕು. ಮೀನುಗಾರಿಕೆಗೆ ಪೂರಕವಾದ ಚಟುವಟಿಕೆಗಳಲ್ಲಿ 
ತೊಡಗಿರುವವರನ್ನು ಸಹ ಅಯ್ಕೆ ಮಾಡಬಹುದಾಗಿದೆ. 

2) ಫಲಾನುಭವಿಯು ವಿವಾಹಿತನಾಗಿರಬೇಕು 

3) ಫಲಾನುಭವಿಯು ಸ್ವಂತ ನಿವೇಶನ ಹೊಂದಿರತಕ್ಕದ್ದು | 

4) ಫಲಾನುಭವಿಯು ಸ್ಥಳೀಯ ಮೀನುಗಾರರ ಸಹಕಾರ ಸಂಘದ ಸದಸ್ಯನಾಗಿರಬೇಕು. ಇಲ್ಲದಿದ್ದಲ್ಲಿ ಕಳೆದ ಮೂರು 
ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ತೊಡಗಿರುವ ಬಗ್ಗೆ ಸಂಬಂಧಿಸಿದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು 
ರವರು ದೃಢೀಕರಿಸಬೇಕು 

5) ಫಲಾನುಭವಿಯು. ಸರ್ಕಾರದ ಇತರೆ ವಸತಿ ಯೋಜನೆಯಡಿ ಸೌಲಭ್ಯವನ್ನು ಪಡೆದಿರಬಾರದು. ಈ ಬಗ್ಗೆ 
ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ, ಮುನಿಸಿಪಾಲಿಟಿ, ನಗರ ಸಭೆ ಮುಂತಾದ ಸಂಸ್ಥೆಗಳಿಂದ ದೃಢೀಕರಣ 
ಹೊಂದಿರತಕ್ಕದ್ದು ಫಲಾನುಭವಿಯು ಆರ್ಥಿಕವಾಗಿ ಹಿಂದುಳಿದವರಾಗಿರತಕ್ಕೆದ್ದು. ಎ 3 
ಮತ್ಕ್ಯಾಶ್ರಯ ಯೋಜನೆಯಡಿ ಮನೆಗಳಿಗೆ ಫಲಾನುಭವಿಗಳ ಆಯ್ಕೆಯನ್ನು ಸರ್ಕಾರದ ಆದೇಶ 

ಸಂಖ್ಯೆ ಪಸಂಮೀ 112 ಮೀಇಯೋ 2007%ಭಾಗ), ಬೆಂಗಳೂರು.ದಿ:31-7-2008 ರಂತೆ ಆಯ್ಕೆ 

ಸಮಿತಿಯನ್ನು ರಚಿಸಿ ಆಯ್ಕೆಯನ್ನು ಮಾಡಲಾಗುತ್ತಿದೆ. 


ಆಯ್ಕೆ ಸಮಿತಿಯ ವಿವರ 
ಅಧ್ಯಕ್ಷರು: ಆಯಾ ವಿಧಾನ ಸಭಾ ಕ್ಷೇತ್ರದ ಶಾಸಕರು . 
ಸಹ ಅಧ್ಯಕ್ಷರು: ವಿಧಾನ ಪರಿಷತ್ತಿನ ಸದಸ್ಯರು (ಅವರ ವ್ಯಾಪ್ತಿಯ ಅಪೇಕ್ಷಿಸಿದ ಯಾವುದಾದರೊಂದು 
ವಿಧಾನ: ಸಭಾ ಕ್ಷೇತ್ರಕ್ಕೆ ಸೀಮಿತವಾದಂತೆ) ೫ 


ಸದಸ್ಯ ಕಾರ್ಯದರ್ಶಿ: ಸಂಬಂಧಿಸಿದ “ತಾಲ್ಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2) 
ಮಶತ್ಸ್ಯಾಶ್ರಯ ಯೋಜನೆಯಡಿ ವಸತಿ ಸೌಲಭ್ಯವನ್ನು ಪಡೆಯುವ ಫಲಾನುಭವಿಯು ಮೇಲೆ ಪಟ್ಟಿ 
'ಮಾಡಲಾದ ಅರ್ಹತೆಗಳ ಮೇರೆಗೆ ಆಯ್ಕೆ ಸಮಿತಿಯು ಕಾರ್ಯನಿರ್ವಹಿಸುತ್ತಿದೆ. 


ಸಹಾಯಧನದ ವಿವರ: 


'ಮಸ್ಸಾಶ 


ಹಂತವನ್ನಾಗಿ ವಿಂಗಡಿಸಿದ್ದು. ಸದರಿ ಕಾಮಗಾರಿಗಳ ಪ್ರಗತಿಗೆ ಅನುಗುಣವಾಗಿ ಫಲಾನುಭವಿಗಳಿಗೆ 


ಯ ಮನೆಯ ಕಾಮಗಾರಿಗಳನ್ನು ಅಡಿಪಾಯ, ಗೋಡೆ ಮತ್ತು ಛಾವಣಿ ಎಂದು 3 ವಿವಿಧ 


ನಿರ್ಮಿಸುವ ಮನೆ ಕಾಮಗಾರಿಯ ಹಂತಕ್ಕೆ ತಕ್ಕಂತೆ ಮೂರು ಕಂತುಗಳಲ್ಲಿ ಸಹಾಯಧನವನ್ನು 


ಫಲಾನುದವಿಗಳಿಗೆ ಬಿಡುಗಡೆ ಮಾಡಲಾಗುತ್ತಿದೆ. ಸಹಾಯಧನವನ್ನು ಮೊದಲನೇ ಕಂತಿನಲ್ಲಿ ಶೇ(20 ರಣ್ಣು.. 


ಎರಡನೇ ಕಂತಿನಲ್ಲಿ ಶೇ: 40 ರಷ್ಟು ಮತ್ತು ಮೂರನೇ ಕಂತಿನಲ್ಲಿ ಶೇ: 40 ರಷ್ಟು ನೀಡಲಾಗುವುದು. 2017-18 


ನೇ ಸಾಲಿನಿಂದ ಈ ಯೋಜನೆಯಡಿಯಲ್ಲಿ ಪ್ರಸ್ತುತ ಗ್ರಾಮೀಣ ಪ್ರದೇಶದ ಸಾಮಾಸ್ಯ ವರ್ಗಕ್ಕೆ ಸೇರಿದ 


[i 


ಫಲಾನುಭವಿಗಳಿಗೆ ರೂ. 1.20 ಲಕ್ಷ ಪರಿಶಿಷ್ಠಜಾತಿ/ಪಂಗಡ ಫಲಾನುಭವಿಗಳಿಗೆ ರೂ.1.75 ಲಕ್ಷ ಮತ್ತು ನಗರ ಪ್ರದೇಶದ 


ಪರಿಶಿಷ್ಠಜಾತಿ/ಪಂಗಡದ ಫಲಾನುಭವಿಗಳಿಗೆ ರೂ. 2.೦೦ ಲಕ್ಷ ಸಹಾಯಧನವನ್ನು ಒದಗಿಸಲಾಗುತ್ತಿದೆ. 


KN 


RK 


